ಕರ್ನಾಟಿಕ ವಿಧಾನ ಪರಿಷತು 


[ಚಕ ಗುರುತಿನ ಪ್ರಷ್ನೆಸಂಖ್ಯ [3 
ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ 
(ಸ್ಥಳೀಯ ಸಂಸ್ಥೆಗಳ ಕೇತು 


15.12.2021 


ಪೋಡಿ ಮುಕ್ತ ಗ್ರಾಮ ಯೋಜನೆಯಡಿಯಲ್ಲಿ ಆಯ್ದ ಗ್ರಾಮಗಳ 
ಬಹುಮಾಲೀಕತ್ವ್ಮದ ಖಾಸಗಿ/ಹಿಡುವಳಿ ಜಮೀನುಗಳನ್ನು ಅಳತೆಗೆ 
ಒಳಪಡಿಸಿ ಏಕಮಾಲೀಕತ್ತ ಕೈ ಪರಿವರ್ತಿಸುವ ಉದ್ದೇಶದಿಂದ ಈ 
ಯೋಜನೆಯನ್ನು ರಾಜ್ಯದ 224 ವಿಧಾನ ಸಭಾ ಕ್ಲೇತ್ರಗಳ ಪೈಕಿ ನಗರ 
ಪ್ರದೇಶದ ವಿಧಾನ ಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿ, ಉಳಿದ 174 
ವಿಧಾನ ಸಭಾ ಕ್ಲೇತ್ರಗಳಲ್ಲಿ ಪ್ರಾರಂಭಿಸಲಾಗಿದೆ. 


ಅ) [ರೈತರ ಜಮೀನು 
ಗಳನ್ನು ಪೋಡಿ 
ಮಾಡದೇ ಇರುವು 
ದರಿಂದ ರೈತರಿಗೆ 
ಆಗುತ್ತಿರುವ ಸಮಸ್ಯೆ 
ಗಳು ಸರ್ಕಾರದ 
ಗಮನಕ್ಕೆ ಬಂದಿ 
ದೆಯೇ; ಬಂದಿದಲ್ಲಿ, 
ಪೋಡಿ ಮುಕ್ತ ಗ್ರಾಮ 
ಮಾಡಲು ಸರ್ಕಾರ 
ಕೈಗೊಂಡ 

ಕ್ರಮಗಳೇನು; 


ಫೋಡಿ ಮುಕ್ತ ಗ್ರಾಮ ಯೋಜನೆಯ ಈವರೆಗಿನ ಪ್ರಗತಿ ವರದಿ 


ಇಲ್ಲಿಯವರೆಗೆ ಇಲ್ಲಿಯವರೆಗೆ ಇಲ್ಲಿಯವರೆಗೆ 
ಅಳತೆ ಮಾಡಿದ | ದುರಸ್ತಿಯಾದ | ಇಂಡೀಕರಣವಾದ 
ಒಟ್ಟು ಬಾಕ್‌ | ಒಟ್ಟು ಬ್ಲಾಕ್‌ ಗಳ | ಒಟ್ಟು ಬ್ಲಾಕ್‌ ಗಳ 
ಗಳ ಸಂಖೆ, ಸಂಖೆ ಸಂಖೆ 


2099153 2033857 


ಆ) | ರಾಜ್ಯದ ಎಲ್ಲು 
bs ಪೋಡಿ ಮುಕ್ತ ಗ್ರಾಮ ಯೋಜನೆಯಡಿಯಲ್ಲಿ ಈವರೆಗೆ ಒಟ್ಟು 
ಸಂಬಂಧಿಸಿದಂತೆ 16,454 ಗ್ರಾಮಗಳಲ್ಲಿ 21,44,534 ಬ್ಲಾಕ್‌ ಗಳ ಅಳತೆ ಕಾರ್ಯ ಪೂರೈಸಿ, 
ರೈತರನ್ನು ಪೋಡಿ | 
ವ್ಯವಸ್ನೆಯೆಂದ 20,33,857 ಏಕವ್ಯಕ್ತಿ ಪಹಣಿಗಳನ್ನು ಸೃಜಿಸುವ ಮೂಲಕ ಪೋಡಿ ಮುಕ್ತ 


ಮುಕ್ತ ಮಾಡಲು 
ಪೋಡಿ ಗ್ರಾಮ 
ಗಳನ್ನು ಸರ್ವೆ ಮಾಡಿ 
ರೈತರಿಗೆ ಅನುಕೂಲ 
ಮಾಡಿಕೊಡುವುದಾಗಿ 
ಸರ್ಕಾರ ತಿಳಿಸಿದ್ದು, 
ಇಲ್ಲಿಯವರೆಗೆ ಎಷ್ಟು 
ಗ್ರಾಮಗಳನ್ನು 

ಪೋಡಿ ಮುಕ್ತ ಗ್ರಾಮ 


ಗ್ರಾಮವನ್ನಾಗಿ ಮಾಡಲಾಗಿದೆ. 

ಸಾರ್ವಜನಿಕರು ದೈನಂದಿನ ಕೆಲಸಗಳಿಗಾಗಿ ಅಳತೆ ಕೋರಿ ಸಲ್ಲಿಸುವ 
11%, ಅನ್ಯ ಕ್ರಾಂತ, ತತ್ಕಾಲ್‌ ಪೋಡಿ, ಹದ್ದುಬಸ್ತು, ಇತ್ಯಾದಿ ಅರ್ಜಿಗಳ 
ಹಾಗೂ ತಾಲ್ಲೂಕುಗಳಲ್ಲಿ ಬರುವ ಸ್ಥಳೀಯ ತೊಂದರೆಗಳ ಬಗ್ಗೆ ಅಳತೆ 
ಕಾರ್ಯಗಳಿಗೆ ಮೊದಲ ಆದ್ಯತೆ ನೀಡಿ, ಅಳತೆ ಕಾರ್ಯಗಳನ್ನು 
ಪೂರೈಸಲು ಅವಶ್ಯಕವಾದ ಭೂಮಾಪಕರನ್ನು ಹೊರತುಪಡಿಸಿ ಉಳಿದ 


ಗಳನ್ನಾಗಿ ಮಾಡ 
ಲಾಗಿದೆ; ದಾ 
ಯೋಜನೆಯನ್ನು 
ಕೈಗೆತ್ತಿಕೊಳ್ಳುವಲ್ಲಿ 
ವಿಳಂಬವಾಗಲು 
ಕಾರಣಗಳೇಮ; 


ಭೂಮಾಪಕರುಗಳನ್ನು ಬಳಸಿಕೊಂಡು ಪೋಡಿಮುಕ್ತ ಗ್ರಾಮ ಅಭಿಯಾನ | 
ಯೋಜನೆಯನ್ನು  ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾರ್ವಜನಿಕರ 
ದೈನಂದಿನ ಕೆಲಸಗಳಿಗೆ ತೊಂದರೆಯಾಗದಂತೆ ಸರ್ಕಾರಿ ಮತ್ತು 
ಪರವಾನಗಿ ಭೂಮಾಪಕರ ಲಭ್ಯತೆಗೆ ಅನುಗುಣವಾಗಿ ಬಾಕಿ ಗ್ರಾಮಗಳನ್ನು 
ವಿಧಾನ ಸಭಾ ಕ್ಲೇತ್ರವಾರು ಹಂತಹಂತವಾಗಿ ಈ ಯೋಜನೆಯಡಿ ಅಳತೆಗೆ 
ಆಯ್ಕೆ ಮಾಡಿಕೊಂಡು ಪೋಡಿ ಮುಕ್ತಗೊಳಿಸಲು ಕ್ರಮಕ್ಕೆಗೊಳ್ಳ 
ಲಾಗುತ್ತಿದೆ. 


ಯಾವ ಕಾಲಮಿತಿಗೆ 
ಒಳಪಟ್ಟು ರಾಜ್ಯ 
ದಲ್ಲಿನ ಗ್ರಾಮಗಳನ್ನು 
ಪೋಡಿ ಮುಕ್ತ ಗ್ರಾಮ 
ಗಳನ್ನಾಗಿ ಮಾಡ 
ಲಾಗುವುದು; 

(ವಿವರಿಸುವುದು) 
ಪೋಡಿ ಮುಕ್ತ ಗ್ರಾಮ 
ಗಳನ್ನು ಮಾಡುವ 
ಯೋಜನೆಯ ಬಗ್ಗೆ 
ಸರ್ಕಾರದ ಸ್ಪಷ್ಟ 
ಮವಿಲುವೆ 


G 


203 ಎ 2021 
ನ AY 


(ಆರ್‌.ಅಶೋಕ) 
ಕಂದಾಯ ಸಚಿವರು 


